ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 784 

ಮಾನ್ಯ ಸದಸ್ಯರ ಹೆಸರು : ಶ್ರೀ ಆರ್‌.ಬಿ. ತಿಮ್ಮಾಪೂರ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 20-12-2021 

ಉತ್ತರಿಸುವ ಸಚಿವರು * ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 


ವೈದ್ಯಕೀಯ ಶಿಕಣ ಸಚಿವರು 
0Y 


ತೇ 


[ ಕ್ರಸಂ. 1 ಪ್ಲೆ ಉತ್ತರ 
ಕಡತ್‌ ಷಡ ಬಾರಿಗೆ ಒಮ್ಮೆಕ್ರಾನ್‌ 
ಸೋಂಕು ರಾಜ್ಯದ ರಾಜಧಾನಿ 
ಬೆಂಗಳೂರಿನಲ್ಲಿ ಕಾಣಿಸಿಕೊಂಡು ಆತಂಕಕ್ಕೆ ಬಂದಿದೆ. 
ಕಾರಣವಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಆ] ಈಗಾಗಲೇ `ಕೋವಿಡ್‌9 ಸಲುವಾಗಿ [ರಾಜ್ಯದಲ್ಲಿ ಕೋವಿಡ್‌9 ಅಸಿಕಾಕರಣದ ನಂತರ ಒಟ್ಟು 
ವ್ಯಾಕ್ಷಿನೇಷನ್‌ ಪಡೆವರಿಗೆ ಇದರ ಅಡ್ಡ|3202 ಅಡ್ಡಪರಿಣಾಮಗಳ ಪ್ರಕರಣಗಳು ಕೋವಿನ್‌ 
ಪರಿಣಾಮಗಳಿವೆಯೇ; ಈ ಬಗ್ಗೆ ತಜ್ಞರ | ಪೋರ್ಟಲ್‌ನಲ್ಲಿ ವರದಿಯಾಗಿರುತ್ತವೆ. ಇವುಗಳಲ್ಲಿ 3044 
ಅಭಿಪ್ರಾಯಗಳೇನು; ಸಣ್ಣ ಪ್ರಮಾಣದ, 53 ತೀವ್ರತರವಾದ ಮತ್ತು 105 ಗಂಭೀರ 
ಪ್ರಕರಣಗಳಾಗಿರುತ್ತವೆ. ಭಾರತ ಸರ್ಕಾರದ 
ಕಾರ್ಯಾಚರಣೆಯ ಮಾರ್ಗಸೂಚಿಯಲ್ಲಿ ಕೋವಿಡ್‌-19 
ಲಸಿಕಾಕರಣದ ನಂತರ ಉಂಟಾಗಬಹುದಾದ ಸಂಭಾವ್ಯ 
ಅಡ್ಡ ಪರಿಣಾಮಗಳ ಕುರಿತು ಈ ಕೆಳಕಂಡಂತೆ ತಿಳಿಸಲಾಗಿದೆ. 


€ ಕೋವಿಡ್‌-19 ಲಸಿಕಾಕರಣದ ನಂತರ 
ಗಿಂಟಾಗಬಹುದಾದ ಯಾವುದೇ ಸಂಭಾವ್ಯ 
ಅನಾವಶ್ಯಕ ವೈದ್ಯಕೀಯ ಪರಿಣಾಮಗಳನ್ನು 


ಲಸಿಕಾಕರಣದ ನಂತರ ಉಂಟಾಗಬಹುದಾದ ಅಡ್ಡ 
ಪರಿಣಾಮಗಳೆಂದು (೯೯!) ಪರಿಗಣಿಸಲಾಗುತ್ತದೆ. 

*° ಈ ಅಡ್ಡ ಪರಿಣಾಮಗಳನ್ನು ತೀವ್ರತೆಯ ಆಧಾರದ 
ಮೇಲೆ ಸೂಕ್ಷ್ಮ ತೀವ್ರ ಹಾಗೂ ಗಂಭೀರ ಎಂದು 
ವಿಂಗಡಿಸಲಾಗಿದೆ. 


ಯಾವುದೇ ಲಸಿಕಾಕರಣದ ನಂತರ ಸೂಕ್ಷ್ಮತರವಾದ ಅಡ್ಡ 
ಪರಿಣಾಮಗಳಾದ ಜ್ವರ, ತಲೆನೋವು, ವಾಂತಿ ಮತ್ತು ಲಸಿಕೆ 
ನೀಡಿದ ಜಾಗದಲ್ಲಿ ನೋವು ಇವುಗಳು ಸಾಮಾನ್ಯವಾಗಿ 
ನಿರೀಕ್ಷಿಸಬಹುದಾದ ಅಡ್ಡ ಪರಿಣಾಮಗಳಾಗಿರುತ್ತವೆ ಹಾಗೂ 


ತೀವ್ರ/ಗಂಭೀರ ಪ್ರಕರಣಗಳು ಅಪರೂಪವಾಗಿ 
ಸಂಭವಿಸುತ್ತವೆ 
ಈ ಪ್ರಕರಣಗಳ ನಿರ್ವಹಣೆ ಮತ್ತು ವರದಿ ಮಾಡುವ 


ು 


ಪ್ರ 


ಹರಡದಂತೆ 
ಸರ್ಕಾರ 
ಕೈಗೊಳ್ಳಬಹುದಾದ 
ಮುನ್ನೆಚ್ಚರಿಕೆ 
ಕ್ರಮಗಳೇನು? 


- 


[NK 


ಇ |ಈ ಸೋಂಕು [ಈ ಸೋಂಕು ಹರಡದಂತೆ ಸರ್ಕಾರವು ಕೈಗೊಂಡಿರುವ ಮಗನ ವ ನಾ 


ಭಾರತ ಸರ್ಕಾರದ ಮಾರ್ಗಸೂಚಿಯಂತೆ. ಎಲ್ಲಾ ಅಂತರರಾಷ್ಟ್ರೀಯ 
ಪ್ರಯಾಣಿಕರು ಕರ್ನಾಟಕಕ್ಕೆ ಆಗಮಿಸುವ ಮೊದಲು “ಏರ್‌ ಸುವಿಧಾ” 
ಪೋರ್ಟಲ್‌ನಲ್ಲಿ, 72 ಗಂಟೆಗಳ ಒಳಗೆ ಮಾಡಿಸಿದ ಆರ್‌ಟಿಪಿಸಿಆರ್‌ ನೆಗೆಟವ್‌ 
ವರದಿಯನ್ನು ಅಪ್‌ಲೋಡ್‌ ಮಾಡುವುದು ಕಡ್ಡಾಯವಾಗಿರುತ್ತದೆ. 


2. ಭಾರತ ಸರ್ಕಾರವು ಸೂಚಿಸಿರುವ Aೀ-ಔisk ದೇಶಗಳಿಂದ ಆಗಮಿಸುವವರು 


ವಿಮಾನ ನಿಲ್ದಾಣದಲ್ಲಿ ಆರ್‌ಟಿಪಿಸಿಆರ್‌ ಪರೀಕ್ಷೆ ಮಾಡಿಸುವುದು 
ಕಡ್ಡಾಯವಾಗಿದ್ದು, ನೆಗೆಟಿವ್‌ ಫಲಿತಾಂಶ ಬಂದವರು "ಮಾತವೇ ವಿಮಾನ 
ನಿಲ್ದಾಣದಿಂದ ತೆರಳಲು ಅವಕಾಶ ನೀಡಲಾಗುವುದು 


. ಆರ್‌ಟಿಪಿಸಿಆರ್‌ ಪಾಸಿಟಿವ್‌ ಫಲಿತಾಂಶ ಬಂದವರನ್ನು ಶಿಷಾ ಚಾರದ ಅನ್ವಯ 


ನಿಗದಿತ ಆಸ್ಪತ್ರೆಗೆ ದಾಖಲು ಮಾಡಿ ಅಗತ್ಯ ಚಿಕತ್ತೆ ನೀಡಲು ವ್ಯವಸ್ಥೆ 
ಮಾಡಲಾಗಿದೆ 

ಪಾಸಿಟಿವ್‌ ಪ್ರಕರಣಗಳ ಸೂಕ್ತ ಚಿಕಿತ್ಸೆಗಾಗಿ ಸರ್ಕಾರಿ ಹಾಗೂ ಖಾಸಗಿ 
ಆಸ್ಪತ್ರೆಗಳನ್ನು ಗುರುತಿಸಲಾಗಿದ್ದು, ಚಿಕಿತ್ಸಾ 'ಶಿಷ್ಠಾಚಾರವನ್ನು ಹೊರಡಿಸಲಾಗಿದೆ. 


. ಇಂತಹ ಪ್ರಕರಣಗಳ ಮಾದರಿಯನ್ನು ಜೀನೋಮ್‌ ಸೀಕನಿಂಗ್‌ ಪ ಪರೀಕ್ಷೆಗಾಗಿ 


INSACOG ಪ್ರಯೋಗಶಾಲೆಗೆ ho ಆದ್ಯತೆಯ ಮೇಲೆ ಪರೀಕ್ಷೆ 
ಮಾಡಲಾಗುತ್ತಿದೆ. 

ಆರ್‌ಟಿಪಿಸಿಆರ್‌ ನೆಗೆಟಿವ್‌ ಫಲಿತಾಂಶ ಬಂದ ಪ್ರಯಾಣಿಕರು ಆಯಾ 
ಜಿಲ್ಲೆಗಳಲ್ಲಿ ಹೋಂ ಕ್ವಾರೆಂಟೈನ್‌ನಲ್ಲಿದ್ದು ಹಾಗೂ 8ನೇ ದಿನದಂದು 
ಆರ್‌ಟಿಪಿಸಿಆರ್‌ ಪರೀಕ್ಷೆ ನಡೆಸಲಾಗುತ್ತದೆ, "ಇಂತಹ ಪ್ರಕರಣಗಳಲ್ಲಿ ಪಾಸಿಟಿವ್‌ 
ಬಂದವರಿಗೆ ಶಿಷಾ ಜಾರದಂತೆ ಚಿಕಿತ್ಲೆ ನೀಡಲಾಗುತ್ತಿದೆ. 

ಉಳಿದಂತೆ, ರಾಜ್ಯಾದ್ಯಂತ ಕೋವಿಡ್‌ ಲಸಿಕಾ ಕಾರ್ಯಕ್ರಮವನ್ನು 
ಸಮರೋಪಾದಿಯಲ್ಲಿ ನಡೆಸಲಾಗುತ್ತಿದೆ. 


. ಕೋವಿಡ್‌ 19 ಲಸಿಕೆಯ 2 ಡೋಸ್‌ ಗಳನ್ನು ಪಡೆದವರಿಗೆ ಹೊಟೇಲ್‌, ಲಾಡ್ಜ್‌, 


ರೆಸೋರೆಂಟ್‌ಗಳು, ಪಬ್‌, ಬಾರ್‌, ಸಿನೆಮಾ ಹಾಲ್‌, ಆಡಿಟೋರಿಯಂಗಳು. 
ಶಾಪಿಂಗ್‌ ಕಾಂಪ್ಲೆಕ್ಸ್‌ ಮಾಲ್‌ಗಳು, ಗ್ರಂಥಾಲಯಗಳು, ಈಜುಕೊಳಗಳು, 
ಮೃಗಾಲಯಗಳು, ಜೈವಿಕ ಉದ್ಯಾನವನಗಳು ಹಾಗೂ ವಸ್ತು ಪ್ರದರ್ಶನ 
ಸ್ಥಳಗಳು ಇ ಇತ್ಯಾದಿಗಳಲ್ಲಿ ಪ್ರವೇಶ ನೀಡಲಾಗುತ್ತಿದೆ. 


. ತಜ್ಞರ ಶಿಫಾ ರಸಿನಂತೆ, ರಾಜ್ಯದ ಆಸ್ಪತ್ರೆಗಳಲ್ಲಿ ಅಗತ್ಯ ಸಂಖ್ಯೆಯ ಬೆಡ್‌ಗಳು, 


ಐಸಿಯು, ಇಂಟಿಲೇಟರ್‌ ಹಾಗೂ Ke ಸೌಲಭ್ಯಗಳನ್ನು 
ಉನ್ನತೀಕರಿಸಲಾಗಿದೆ. 


.ಕೋವಿಡ್‌ ಪ್ರಕರಣಗಳ ಚಿಕಿತ್ಲೆಗಾಗಿ ಅಗತ್ಯ ಪ್ರಮಾಣದ ಔಷಧಿಗಳನ್ನು 


ಪೂರೈಸಲಾಗಿದೆ. 


ಸಂಖ್ಯೆ: ಆಕುಕ 784 ಚುರಪ್ರ 2021 


Bo Ne 
: ಕೆ ಹಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


